ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತಮೂರನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ: 2ನೇ ಫೆಬ್ರವರಿ, 2021 


ಹಸ್ತಚಾಲಿತ ಸ್ಕ್ಯಾವೆಂಜಿಂಗ್‌ ವೃತ್ತಿ 
ಶ್ರೀ ಕೆ.ಎ. ತಿಪ್ಪೇಸ್ವಾಮಿ (ನಾಮನಿರ್ದೇಶನ ಹೊಂದಿದವರು) - 
207(95) ಮಾನ್ಯ ನಗರಾಭಿವೃದ್ಧಿ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) 2020ರ ಮುಕ್ತಾಯದ ವೇಳೆಗೆ ಹಸ್ತಚಾಲಿತ ಸ್ಕ್ಯಾವೆಂಜಿಂಗ್‌ (ಜಾಡುಮಾಲಿ ವೃತ್ತಿ) ಅನ್ನು ನಿರ್ಮೂಲನೆ 
ಮಾಡುವ ಗುರಿಯನ್ನು ಪೂರೈಸಲಾಗುತ್ತಿದೆಯೇ ; ಅಥವಾ ಅದನ್ನು ಮತ್ತಷ್ಟು ಮುಂದೂಡಲಾಗುತ್ತಿದೆಯೇ ; 
(ವಿವರಗಳನ್ನು ಒದಗಿಸುವುದು) 


(ಆ) ಹಸ್ತಚಾಲಿತ ಸ್ಮ್ಯಾವೆ೦ಜಿಂಗ್‌ನಿಂದಾಗಿ ರಾಜ್ಯದಲ್ಲಿ ಉಂಟಾಗಿರುವ ಸಾವುಗಳ ಸಂಖ್ಯೆ ಎಷ್ಟು ; 
(ವಿವರಗಳನ್ನು ಒದಗಿಸುವುದು) ಹಸ್ತಚಾಲಿತ ಜಾಡುಮಾಲಿ ವೃತ್ತಿಯನ್ನು ತೊಲಗಿಸಲು ಸರ್ಕಾರ 
ವಿಫಲವಾಗಲು ಬಲವಾದ ಕಾರಣಗಳೇನು ; 


(ಇ) ರಾಜ್ಯಾದ್ಯಂತ ಗುರುತಿಸಲಾದ ಹಸ್ತಚಾಲಿತ ಸ್ಮ್ಯಾವೆ೦ಂಜರ್‌ಗಳ ಸಂಖ್ಯೆ ಎಷ್ಟು ; ಸಮೀಕ್ಷೆಯ ಮೂಲಕ 
ಜಿಲ್ಲಾವಾರು ಮತ್ತು ಇಲ್ಲಿಯವರೆಗೆ ಪುರ್ನವಸತಿ ಪಡೆದ ಅಂತಹ ಸ್ಮ್ಯಾವೆಂಜರ್‌ಗಳ ಸಂಖ್ಯೆ ಎಷ್ಟು; 


(ಈ) ಕೈಪಿಡಿ ಸ್ಮ್ಯಾವೆಂಜರ್‌ಗಳಾಗಿ ಉದ್ಯೋಗ ನಿಷೇಧ ಮತ್ತು ಅದರ ಪುನರ್ವಸತಿ ಕಾಯ್ದೆ 2013ರ ಅನ್ನಯ ಈ 
ಕಾಯಿದೆಯ ಅನುಷ್ಠಾನ ಮತ್ತು ಅನುಸರಣೆಯನ್ನು ಖಚಿತಪಡಿಸಿಕೊಳ್ಳಲು ಸರ್ಕಾರ ಕೈಗೊಂಡಿರುವ ಮತ್ತು 
ಕೈಗೊಳ್ಳತ್ತಿರುವ ಕ್ರಮಗಳೇನು? 


